ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಆಸ್ಪತ್ರೆಗಳ ಮೂಲಭೂತ ಸೌಕರ್ಯಗಳ ಕುರಿತು 
ಶ್ರೀ ಕೆ. ಹರೀಶ್‌ ಕುಮಾರ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


408 (431) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಮಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರು 
ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಪ್ರಸ್ತುತ ವೆನ್ಲಾಕ್‌ ಆಸ್ಪತ್ರೆಯಲ್ಲಿ ಕಾರ್ಯನಿರ್ವಹಿಸುತಿರುವ ಒಟ್ಟು ಐ.ಸಿ.ಯು ಗಳ ಸಂಖ್ಯೆ ಎಷ್ಟು ; 
(ಸುಸ್ಥಿತಿಯಲ್ಲಿರುವ ಐ.ಸಿ.ಯು.ಗಳ ವಿವರ ಒದಗಿಸುವುದು) 


(ಆ) ಪ್ರಸ್ತುತ ಐ.ಸಿ.ಯು ಗೆ ದಾಖಲಾಗಿರುವ ಒಳ ರೋಗಿಗಳ ಸಂಖ್ಯೆಗೆ ಅನುಗುಣವಾಗಿ ಐ.ಸಿ.ಯು 
ಲಭ್ಯವಿದೆಯೇ ; ಐ.ಸಿ.ಯು. ನ ಕೊರತೆ ಇದೆಯೇ ; ಸಂಪೂರ್ಣ ಮಾಹಿತಿ ನೀಡುವುದು; 


(ಇ) ಐ.ಸಿ.ಯು ಕೊರತೆಯಿಂದ ಪ್ರತಿದಿನ ರೋಗಿಗಳಿಗೆ ತೊಂದರೆಯಾಗುತ್ತಿರುವುದು ನಿಜವೆ; 


(ಈ) ಸದರಿ ಆಸ್ಪತ್ರೆಯಲ್ಲಿರುವ ಒಟ್ಟಿ ಬೆಡ್‌ಗಳ ಸಂಖ್ಯೆ ಎಷ್ಟು ; ಒಳರೋಗಿಗಳ ಸಂಖ್ಯೆಗೆ ಅನುಗುಣವಾಗಿ 
ಬೆಡ್‌ ಕೊರತೆಯಾಗಿದೆ್ಕಯೇ ; (ವಿವರ ನೀಡುವುದು) 


(ಉ) ಸದರಿ ಆಸ್ಪತ್ರೆಯಲ್ಲಿ ಕಾರ್ಯ ನಿರ್ವಹಿಸುತ್ತಿರುವ ಎಕ್ಸ್‌-ರೇ ಯಂತ್ರಗಳ ಸಂಖ್ಯೆ ಎಷ್ಟು ; ಇವುಗಳಲ್ಲಿ 
ಎಷ್ಟು ಸುಸ್ಥಿತಿಯಲ್ಲಿವೆ ; ಎಷ್ಟು ಕೆಟ್ಟು ನಿಂತಿವೆ; ಎಷ್ಟು ಕೊರತೆ ಇವೆ; (ಸಂಪೂರ್ಣ ಮಾಹಿತಿ 
ನೀಡುವುದು) 


(ಊ) ಸದರಿ ಆಸ್ಪತ್ರೆಯಲ್ಲಿರುವ ಡಯಾಲಿಸಿಸ್‌ ಮಿಷಿನ್‌ಗಳೆಷ್ಟು ; ಇವುಗಳಲ್ಲಿ ಎಷ್ಟು ಸುಸ್ಮಿತಿಯಲ್ಲಿವೆ; 
ಎಷ್ಟು ಕೆಟ್ಟು ನಿಂತಿವೆ; ರೋಗಿಗಳ ಸಂಖ್ಯೆಗೆ ಅನುಗುಣವಾಗಿ ಎಷ್ಟು ಡಯಾಲಿಸಿಸ್‌ ಯಂತ್ರಗಳ ಅಗತ್ಯ 
ಇದೆ? (ಸಂಪೂರ್ಣ ಮಾಹಿತಿ ನೀಡುವುದು) 


